ಕರ್ನಾಟಕ ವಿಧಾನ 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


ಪರಿಷತ್ತು 


607 
ಶ್ರೀ ಕೆ. ಗೋವಿಂದರಾಜ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


3, ಉತ್ತರಿಸುವ ದಿನಾಂಕ 24-09-2020 
4.  ಉತ್ತರಿಸುವವರು ಮುಖ್ಯಮಂತ್ರಿಗಳು 

ಕಮ ಪೆ ಉತ್ತರ 

ಸಂಖ್ಯೆ 

ಅ) | ಬಿಬಿಎಂಪಿ ಮಹದೇವಪುರ ವೆಲಯೆದಲ್ಲಿ 
ಮುಖ್ಯ ಮಂತ್ರಿಯವರ ನವ 
ನಗರೋತ್ಸಾನ ಯೋಜನೆಯ  ರಸ್ಥೆಗಳ 
ಅಭಿವೃದ್ಧಿ ಕಾಮಗಾರಿಗಳನ್ನು ಟೆಂಡರ್‌ 
ಷರತ್ತಿನ ಪ್ರಕಾರ ಅರ್ಹತೆ ಹೌದು. 
ಹೊಂದಿಲ್ಲದವರಿಗೆ ಗುತ್ತಿಗೆ ನೀಡಲು 
ಸಿದ್ದತೆ ನಡೆದಿರುವ ಬಗ್ಗೆ ಸರ್ಕಾರಕ್ಕೆ 
ವಕೀಲರೊಬ್ಬರು ದೂರು 
ಸಲ್ಲಿಕೆಯಾಗಿರುವುದು ನಿಜಷೇ; 

ಆ) |ಕಾಮಗಾರಿ ನಡೆಸುವವರು `'ಚಂಡರ್‌ ವಕೀಲರು ಸರ್ಕಾರಕ್ಕೆ ಸಲ್ಲಿಸಿರುವ `ಡಾಕನ ಬಗ್ಗೆ 
ಷರತ್ತುಗಳ ಪ್ರಕಾರ ಮಹದೇವಪುರ | ನಿಯಮಾನುಸಾರ ಪರಿಶೀಲಿಸಿ, ಟೆಂಡರ್‌ ಷರತ್ತುಗಳ ಪ್ರಕಾರ 
40ಕಮೀ ವ್ಯಾಪ್ತಿಯಲ್ಲಿ ಹಾಟ್‌ಮಿಕ್ಸ್‌ | ಮಹದೇವಪುರ 40.0 ಕಿ.ಮೀ ವ್ಯಾಪ್ತಿಯಲ್ಲಿ ಹಾಟ್‌ಮಿಕ್ಸ್‌ 
ಘಟಕ ಹೊಂದಿರುವುದು ಹಾಗೂ | ಘಟಕ ಹೊಂದಿರುವುದು ಹಾಗೂ ವಾರ್ಷಿಕ ವಹಿವಾಟಿಗೆ 
ವಾರ್ಷಿಕ ವಹಿವಾಟಿಗೆ ಸಂಬಂಧಿಸಿದಂತೆ | ಸಂಬಂಧಿಸಿದಂತೆ ಈ ಗುತ್ತಿಗೆದಾರರು ತಪ್ಪು ಪ್ರಮಾಣ 
ಈ ಗುತ್ತಿಗೆದಾರರು ತಪ್ಪು ಪ್ರಮಾಣ ಪತ್ರಗಳನ್ನು ಸಲ್ಲಿಸಿರುವ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ 
ಪತ್ರಗಳನ್ನು ಸಲ್ಲಿಸಿದ್ದಾರೆಂಬ ಕುರಿತು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಬಿಜಿಎಂಪಿ 
ಸರ್ಕಾರ ಕೂಲಂಕಷವಾಗಿ ತನಿಖೆ | ಆಯುಕ್ತರಿಗೆ ದಿನಾಂಕ 20-08-2020 ರಲ್ಲಿ ಪತ್ರ 
ನಡೆಸುವುದೇ? ಬರೆಯಲಾಗಿದೆ. ಅದರಂತೆ, ಪಾಲಿಕೆಯು ಈ ಬಗ್ಗೆ 

ಕೂಲಂಕಷವಾಗಿ ತನಿಖೆ ನಡೆಸಲು ಪಾಲಿಕೆಯ ತಾಂತ್ರಿಕ 
ಮತ್ತು ಜಾಗೃತ ಕೋಶ (ಟಿ.ವಿ.ಸಿ.ಸಿ) ಶಾಖೆಗೆ 
ವಹಿಸಲಾಗಿರುತ 

ಸಂಖ್ಯೆ: ನಅಅ 195 ಎಂಎನ್‌ವೈ 2020 

ಪೆ. ಡೆ ಕಿಯಿ 
(ಬಿ.ಎಸ್‌. ಯಡಿಯೂರಪ್ಪ 


